ಕರ್ನಾಟಿಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ. 


ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸಬೇಕಾದ ಸಚಿವರು 


262 (94) 

ಶ್ರೀ ಎಸ್‌. ನಾಗರಾಜ್‌ (ಸಂದೇಶ್‌ ನಾಗರಾಜ್‌) 
(ಸ್ಟಳೀಯ ಸಂಸ್ಥೆಗಳ ಕ್ಷೇತ) 

14.09.2027 

ನಗರಾಭಿವೃದ್ಧಿ ಸಚಿವರು 


ಅಪರಾಧ ತಡೆಗೂ ಕೂಡಾ 
ಸಹಾಯವಾಗುವುದಲ್ಲವೇ? 


ಪ್ರಶ್ನೆ ಉತ್ತರ 
ಅ) | ಮೈಸೂರು ನಗರದ ರಿಂಗ್‌| ಹೌದು. 
ರಸ್ತೆಯ ಉದ್ದಕ್ಕೂ ಅಲ್ಲಲ್ಲಿ 
ಕೆಟ್ಟಿಡ ತ್ಯಾಜ್ಯ ಕೈಗಾರಿಕಾ 
| ತ್ಯಾಜ್ಯ ಕೋಳಿ ತ್ಯಾಜ್ಯ, | 
ಪ್ಲಾಸ್ಟಿಕ್‌ ತ್ಯಾಜ್ಯಗಳನ್ನು i 
| ಸುರಿಯುತಿರುವುದರಿಂದ | 
| ಪಾಶಾವಲಣ » | 
ಮಾಲಿನ್ಯವಾಗುತಿರುವುದು 9 
|| ಸರ್ಕಾರದ ಗಮನಕ್ಕೆ 
|. | ಬಂದಿದೆಯೇ? 

ಆ) | ತ್ಯಾಜ್ಯ ಸುರಿಯುವವರನ್ನು ತ್ಯಾಜ್ಯವನ್ನು ಎಲ್ಲೆಂದರಲ್ಲಿ. ಬಿಸಾಡಬಾರದೆಂದು' 
| ಪತ್ತೆ ಹಚ್ಚಿ ದಂಡ ವಿಧಿಸಲು| ಸಾರ್ಪಜನಿಕರಿಗೆ- ಅರಿವು ಮೂಡಿಸುವ ಕಾರ್ಯಕ್ರಮ] 
| ಕ್ರಮ ಜರುಗಿಸಲಾಗುವುದೇ,! ಹಮ್ಮಿಕೊಳ್ಳಲಾಗಿದೆ ಹಾಗೂ ಮೈಸೂರು ಮಹಾನಗರ ಪಾಲಿಕೆ! 
| ರಿಂಗ್‌ ರಸ್ತೆ ಉದ್ದಕ್ಕೂ ಸಿಸಿ| ವ್ಯಾಪ್ತಿಯ ಎಲ್ಲಾ 65 ವಾರ್ಡ್‌ಗಳಲ್ಲಿ ಮನೆ ಮನೆಗಳಿಂದ! 
8 ಕ್ಯಾಮರಾಗಳನ್ನು! ತ್ಯಾಜ್ಯ ಸಂಗ್ರಹಣೆ ಮಾಡಲಾಗುತ್ತಿದೆ. ಈ ಕಾರ್ಯನ್‌್ಪಗ ಎಲ್ಲಾ 
ಮ ಕ್ರಮ 65 ವಾರ್ಡ್‌ಗಳಿಗೆ ಟಪ್ಟರ್‌ ವಾಹನಗಳನ್ನು ಒದಗಿಸಲಾಗಿದೆ 
| KN ಹಾಗೂ ಎಲ್ಲೆಂದರಲ್ಲಿ ಕಸ ಬಿಸಾಡುವುದನ್ನು ತಡೆಯಲು| 
| ಜರುಗಿಸಲಾಗುವುದೇ, ನಾಮಫಲಕಗಳನ್ನು ಸಹ ಅಳವಡಿಸಲಾಗಿದೆ. | 
| ಇದರಿಂದ ತ್ಯಾಜ್ಯ ಮೃಸೂರು ನಗರದ ರಿಂಗ ರಸ್ತೆಯ ಮೈಸೂರು ಮಹಾನಗರ। 
| ಸುರಿಯುವವರನ್ನು ಪತ್ತೆ ಫಾಲಿಕೆ, ಮೈಸೂರು ನಗರಾಭಿವೃದ್ದಿ ಪ್ರಾಧಿಕಾರ, ನಗರಸಭೆ. / 
| ಹಚ್ಚುವುದರ ಜೊತೆಗೆ| ಪುರಸಭೆ '/ ಪಟ್ಟಣ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ 


ವ್ಯಾಪ್ತಿಗಳಿಗೆ ಒಳಪಡುವುದರಿಂದ ಈ ಹಿಂದೆ ಕೆಲವು ವ್ಯಕ್ತಿಗಳು 
ರಿಂಗ್‌ ರಸ್ತೆಗಳಲ್ಲಿ ತ್ಯಾಜ್ಯವನ್ನು ಸುರಿಯುತಿರುವುದು ಕಂಡು 
ಬಂದ ಕಾರಣ ಮತ್ತು ಹಗಲಲ್ಲಿ ತ್ಯಾಜ್ಯ ಸುರಿಯುತ್ತಿರುವವರಿಗೆ 
ಮೈಸೂರು ಮಹಾನಗರ ಪಾಲಿಕೆಯ ವತಿಯಿಂದ “ಅಭಯ” 
ತಂಡ ನಿಯೋಜಿಸಿ, ತ್ಯಾಜ್ಯವನ್ನು ಸುರಿಯುವವರಿಗೆ ದಂಡ 
ವಿಧಿಸಲಾಗುತ್ತಿದೆ ಮತ್ತು ರಾತ್ರಿ ವೇಳೆಯಲ್ಲಿ ತ್ಯಾಜ್ಯ 
ಸುರಿಯುವವರನ್ನು ಪತ್ತೆ ಹಚ್ಚಲು ಸಿ.ಸಿ. ಕ್ಯಾಮರಾಗಳನ್ನು 
ಈಗಾಗಲೇ ಅಳವಡಿಸಲಾಗಿದೆ. 


ವಲ 93 ಎಸಿಎಂ 2021 (ಇ) 


pa NO 
(ಈ ಬಸವರಾಜ) 
ಮ ಸಚಿವರು 


